ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


c. $. R. ್ಕ್ವ. ಅನುದಾನದ ಕಾಮಗಾರಿಗಳ ಬಗ್ಗೆ 
ಶ್ರೀ ಕಾಂತರಾಜ್‌(ಬಿ.ಎಂ.ಎಲ್‌)(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
309 (499) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಂಪನಿಗಳ ನಾಗರೀಕ ಸಾಮಾಜಿಕ ಜವಾಬ್ದಾರಿ ೭. . ್ಣಣ. ೯. ಅನುದಾನ ಅಂದರೇನು; ಕಂಪನಿ ತನ್ನ ಲಾಭಾಂಶದ ಶೇಕಡ 
ಎಷ್ಟು ಹಣ ತೆಗೆದಿಡಬೇಕಾಗಿದೆ; (ವಿವರವಾದ ಮಾಹಿತಿ ನೀಡುವುದು) 


(ಆ) (KREDL) _ ಕರ್ನಾಟಕ ನವೀಕರಿಸಬಹುದಾದ ಇಂಧನ ನಿಗಮ ನಿಯಮಿತ ಮೊದಲಿನಿಂದ ಇಲ್ಲಿಯವರೆಗೆ SR ಫಂಡ್‌ ಅಡಿ 
ಯಾವ ಯಾವ ಕಾಮಗಾರಿಗಳಿಗೆ ಎಷ್ಟು ಹಣ ಖರ್ಚು ಮಾಡಿದೆ; ಉಳಿಕೆ ಹಣ ಎಷ್ಟಿದೆ? (ವರ್ಷವಾರು, ಕಾಮಗಾರಿವಾರು 
ವಿವರವಾದ ಮಾಹಿತಿ ನೀಡುವುದು) 


